ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 24 ನೇ ಮಾರ್ಚ್‌, 2020 


ಬಿ.ಡಿ.ಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಿಸುವ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ(ಶಿಕ್ಷಕರ ಕ್ಷೇತ್ರ):- 
1554 (1825) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಎಂಪ್ಲಾಯೀಸ್‌ ವೆಲ್ಲೇರ್‌ ಅಸೋಸಿಯೇಷನ್‌ನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಒಟ್ಟು 
ಎಷ್ಟು ತನಿಖೆಗಳು ನಡೆದಿವೆ; ಯಾರ್ಯಾರು ತನಿಖೆ ನಡೆಸಿದ್ದಾರೆ ; (ವಿವರ ನೀಡುವುದು) 


(ಆ) ಸಂಘಗಳ ನೋಂದಣಿ ಕಾಯ್ದೆ 1960 ಕಂದಾಯ ಇಲಾಖೆಯ ಅಧೀನದಲ್ಲಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳು ಸಂಘದ 
ಅಧ್ಯಕ್ಷರೊಡನೆ ಶಾಮೀಲಾಗಿ ಪ್ರಾಧಿಕಾರದಲ್ಲಿನ ಸಂಘದ ವಿರುದ್ಧ ತನಿಖೆ ನಡೆಸಲು ಪ್ರಾಧಿಕಾರದಲ್ಲಿಯೇ ಗುತ್ತಿಗೆ ಆಧಾರದಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದ ಅಧಿಕಾರಿಯನ್ನು ನೇಮಿಸಿರುವುದು ನಿಜವೇ; ಇದ್ದಲ್ಲಿ, ಅಲ್ಲಿನ ಅಧಿಕಾರಿಯನ್ನೇ ತನಿಖೆಗೆ ನೇಮಿಸಿರುವುದು 
ಕಾನೂನು ನಿಯಮಗಳಿಗೆ ವಿರುದ್ಧವಲ್ಲವೇ; 


(ಇ) ನಿವೃತ್ತ ನ್ಯಾಯಾಧೀಶರವರು ಸಂಘದ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿರುವುದು ನಿಜವೇ; ಇದ್ದಲ್ಲಿ, 
ತನಿಖಾ ವರದಿಯ ಪ್ರತಿ ನೀಡುವುದು ; 


(ಈ) ಸದರಿ ಸಂಘವು ಸಂಘಗಳ ನೋಂದಣಿ ಅಧಿನಿಯಮ 1960ರಡಿ ನೋಂದಾಯಿಸಿದ್ದರೂ, ಸಂಘ ನೋಂದಾಯಿಸಿರುವ 
ನಿವೇಶನಗಳ ಕ್ರಯ ಪತ್ರಗಳಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸಂಘದ ಕಾಯ್ದೆ 1959ರಡಿ ನೋಂದಾಯಿಸಿರುವ ಸಂಘ ಎಂದು 
ಸುಳ್ಳು ಮಾಹಿತಿ ದಾಖಲಿಸಿರುವುದು ನಿಜವೇ; ಇದ್ದಲ್ಲಿ ಸಂಘದ ವಿರುದ್ದ ಸರ್ಕಾರ ಕೈಗೊಂಡ ಕ್ರಮಗಳೇನು ; 


(ಉ) ಸಂಘಕ್ಕೆ ಆಡಳಿತಾಧಿಕಾರಿ ನೇಮಿಸದಿರಲು ಶಿಫಾರಸ್ಸು ಮಾಡಿರುವುದು ನಿಜವೇ; ಇದ್ದಲ್ಲಿ, ಇಲ್ಲಿಯವರೆಗೂ ನೇಮಿಸದಿರಲು 
ಕಾರಣಗಳೇನು; ಯಾವ ನಿರ್ಧಿಷ್ಟ ದಿನಾಂಕದಿಂದ ಆಡಳಿತಾಧಿಕಾರಿಯನ್ನು ನೇಮಿಸಿ ನಿವೇಶನಕ್ಕೆ ಹಣ ಪಾವತಿಸಿರುವ 
ಪ್ರಾಧಿಕಾರದ ನಿವೃತ್ತ ನೌಕರರಿಗೆ ನಿವೇಶನ ಹಂಚಿಕೆ ಮಾಡಿ ನ್ಯಾಯ ಒದಗಿಸಲಾಗುವುದು? 


